1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 542 


2. ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಜಿ. ರಘು ಆಚಾರ್‌, 
(ಸ್ಲ್ನಳೀಯ ಸಂಸ್ಥೆಗಳ ಕೇತ್ರ) 
Lo) Lo) ಖು 


3 ಉತ್ತರಿಸುವ ದಿನಾಂಕ 24-09-2020 
4. ಉತ್ತರಿಸುವವರು ಮುಖ್ಯಮಂತ್ರಿಗಳು 
ಇ ಹ 
pn ಪ್ರಶ್ನೆ ಉತ್ತರಗಳು (ಕನ್ನಡ ಭಾಷೆಯಲ್ಲಿ) 
ಅ) | ಬೃಹತ್‌ ಬೆಂಗಳೊರು`ನೆಗರ ಪಾಠಕ ವ್ಯಾಪ್ತಿಯೆಲ್ಲಿ 
ಬರುವ ರಸ್ತೆಗಳು ಹದಗೆಟ್ಟರುವುದು ಸರ್ಕಾರದ ಇಷು; 
ಗಮನಕ್ಕೆ ಬಂದಿದೆಯೇ; 
ಆ) | ಹಾಗಿದ್ದಲ್ಲಿ, ಅದರೆ ನಿರ್ವಹಣೆಗೆ ಕೈಗೊಂಡಿರುವ ಬೃಹತ್‌ ಬೆಂಗಳೊರು`ಮಹಾನೆಗರ ಪಾಲಿಕ ವ್ಯಾಪ್ತಿಯಲ್ಲಿ ಬರುವ 08 ವಲಯಗಳಾದ 


ಕ್ರಮಗಳೇನು; (ಮಾಹಿತಿ ಒದಗಿಸುವುದು) 


ದಕ್ಷಣ ವಲಯ, ಪಶ್ಚಿಮ ವಲಯ, ಪೂರ್ವ ವಲಯ, ಮಹದೇವಪುರ ವಲಯ, ಯಲಹಂಕ 
ವಲಯ, ರಾಜರಾಜೇಶ್ವರಿ ನಗರ ವಲಯ, ದಾಸರಹಳ್ಳಿ ವಲಯ, ಬೊಮ್ಮನಹಳ್ಳಿ 


ವಲಯಗಳಲ್ಲಿರುವ ಉಪ ವಿಭಾಗ ಮತ್ತು ವಿಭಾಗದ ರಸ್ತೆ ಗುಂಡಿಗಳನ್ನು ತುರ್ತಾಗಿ 


ಮುಚ್ಚಲಾಗಿದ್ದು, ಸಾರ್ವಜನಿಕರ ಹಾಗೂ ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿ 
ಕೊಡಲಾಗಿದೆ. 


ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ರಸ್ತೆ ಮುಲಭೂತ ಸೌಕರ್ಯ ಶಾಖೆಯಿಂದ ಈ | 
ಕೆಳಕಂಡ ಮಾದರಿಯಲ್ಲಿ ರಸ್ತೆ ನಿರ್ವಹಣೆ ಕಮಗಳನ್ನು ಕೈಗೊಳ್ಳಲಾಗಿದೆ. 

1. ಆರ್ಟೀರಿಯಲ್‌, ಸಬ್‌-ಆರ್ಟೀರಿಯಲ್‌ ಮತ್ತು ಇತರೆ ಪ್ರಮುಖ ರಸ್ತೆಗಳಲ್ಲಿ ಕಳೆದ ಮೂರು 
ವರ್ಷಗಳಿಂದೀಚೆಗೆ ಡಾಂಬರೀಕರಣ ಮಾಡಿರುವ ರಸ್ತೆ ಭಾಗಗಳನ್ನು ನಿರ್ವಹಣಾ ಮತ್ತು 
ಲೋಪ ಬಾದ್ಯತಾ ಅವಧಿಯಲ್ಲಿನ ರಸ್ತೆಗಳೆಂದು ಪರಿಗಣಿಸಿ, ಈ ರಸ್ತೆ / ಭಾಗಗಳಲ್ಲಿ 
ಉಂಟಾಗಿರುವ / ಉಂಟಾಗುವ ರಸ್ತೆ ಗುಂಡಿಗಳನ್ನು ಮತ್ತು ಮೇಲ್ಮೈ ದುರಸ್ಸಿಯನ್ನು 

ಸಂಬಂಧಪಟ್ಟ ಗುತ್ತಿಗೆದಾರರಿಂದಲೇ ಅವರ ವೆಚ್ಚದಲ್ಲಿಯೇ ದುರಸ್ಥಿಯನ್ನು ಕೈಗೊಳ್ಳಲಾಗುತ್ತಿದೆ. 


ವಿ 


2. ನಿರ್ವಹಣಾ 'ಮತ್ತು ಲೋಪೆ ಬಾಧ್ಯತಾ ಅವಧಿಯಲ್ಲಿ ಇಲ್ಲದೇ ಇರುವ ಸುಮಾರು" 
ಕಿ.ಮೀ ಆರ್ಟರಿಯಲ್‌, ಸಬ್‌-ಆರ್ಟಿರಿಯಲ್‌ ಮತ್ತು ಇತರೆ ಪ್ರಮುಖ ರಸ್ತೆಗಳನ್ನು ವಾರ್ಷಿಕ 
ನಿರ್ವಹಣೆ ಗುತ್ತಿಗೆ ಆಧಾರದಲ್ಲಿ ಮೆಕ್ಯಾನಿಕಲ್‌ ಪಾಟ್‌ ಹೋಲ್‌ ಫಿಲ್ಲಿಂಗ್‌ ಯಂತ್ರದ 
(ಪೈಥಾನ್‌ ಯಂತ್ರ) ಮೂಲಕ ದುರಸ್ಥಿ ಕೈಗೊಳ್ಳಲಾಗುತ್ತಿದೆ. 

3. ನಿರ್ವಹಣಾ ಮತ್ತು ಲೋಪ ಬಾಧ್ಯತಾ ಅವಧಿಯಲ್ಲಿ ಇಲ್ಲದೇ ಇರುವ ಇತರೆ ಆರ್ಟಿರಿಯಲ್‌, 
ಸಬ್‌-ಆರ್ಟಿರಿಯಲ್‌ ಮತ್ತು ಇತರೆ ಪ್ರಮುಖ ರಸ್ತೆಗಳಲ್ಲಿನ ರಸ್ತೆ ಗುಂಡಿ ಮತ್ತು ಹಾಳಾದ ರಸ್ತೆ 
ಮೇಲ್ಮೈಯನ್ನು ಪಾಲಿಕೆ ವತಿಯಿಂದ ಸ್ಥಾಪಿಸಲಾಗಿರುವ ಡಾಂಬರು ಮಿಶ್ರಣ ಘಟಕ 
(ಬ್ಯಾಚ್‌ಮಿಕ್ಸ್‌ ಪ್ಲಾಂಟ್‌)ದ ಮುಖಾಂತರ ದುರಸ್ತಿ ಕೈಗೊಳ್ಳಲಾಗುತ್ತಿದೆ. 


ಕಳೆದ 2 ವರ್ಷಗಳ ಬೃಹತ್‌ ಬೆಂಗಳೂರು 


\ 
ಪಾಲಿಕೆ ರಸ್ಗೆಗಳ 


ಮಹಾನಗರ ಪ್ಯಾಚ್‌ ವರ್ಕ್‌ಗೆ 
ಮೀಸಲಿಟ್ಟ ಅನುದಾನ ಎಷ್ಟು ಅದರಲ್ಲಿ ಖರ್ಚು 
ಮಾಡಲಾದ ಅನುದಾನ ಎಷ್ಟು? (ಮಾಹಿತಿ 


ಬೃಹತ್‌ ಬೆಂಗಳೊರು" ಮಹಾನಗರ ಪಾಲಿಕ ರಸ್ತೆಗಳ ಪ್ಯಾಚ್‌ ವರ್ಕ್‌ಗೆ 7 ವರ್ಷಗಳ 
ಅವಧಿಗೆ ಮೀಸಲಿಟ್ಟ ಅನುದಾನ ಮತ್ತು ಖರ್ಚು ಮಾಡಲಾದ ಅನುದಾನದ ವಿವರಗಳನ್ನು 
ವಲಯವಾರು ಈ ಕೆಳಕಂಡಂತೆ ವಿವರಿಸಲಾಗಿದೆ. 


2018-19 2019-20 
ಮೇಸರಟ್ಟರುವ ಖರ್ಚ ಮೇಸಲಟ್ಟರುವ 
ವಲಯ ಅನುದಾನ ಮಾಡಲಾದ ಅನುದಾನ ಖರ್ಚು ಮಾಡಲಾದ ಮೊತ್ತ 
(ರೂ. ಮೊತ್ತ (ರೂ. (ರೂ. (ರೂ. ಲಕ್ಷಗಳಲ್ಲಿ) 
ಲಕಗಳಲ್ಲಿ) ಲಕಗಳಲ್ಲಿ) ಲಕಗಳಲ್ಲಿ) 
A [xe CY [x [ [se 
ಕಾಮಗಾರಿಗಳು 
ಪ್ರಗತಿಯಲ್ಲಿದ್ದು, ಈವರೆವಿಗೂ 
ದಕಿಣ 880.00 717.40 880.00 | ನ 
W ಯಾವುದೇ ಖರ್ಚು 
ಮಾಡಿರುವುದಿಲ್ಲ. . 
ಪಶ್ಚಿಮ 802.00 635.00 685.00 | 10.00 
ಕಾಮಗಾರಿಗಳು 
ಪ್ರಗತಿಯಲ್ಲಿದ್ದು, ಈವರೆವಿಗೂ 
ಹೂರ್ವ 910.00 910.00 910.00 ಇ ಈ 
ಯಾವುದೇ ಖರ್ಚು 
ಮಾಡಿರುವುದಿಲ್ಲ. 


ಡಿಪಿ 


ಮಹದೇವಪುರ 300.05 23032 337.00 7 219.83 
ಕಾಮಗಾರಿಗಳು § 

ಪ್ರಗತಿಯಲ್ಲಿದ್ದು, ಈವರೆವಿಗೂ 

ಯಲಹಂಕ 95.00 94.00 75.00 ಡಿ 
ಯಾವುದೇ ಖರ್ಚು 
ಮಾಡಿರುವುದಿಲ್ಲ. 
ಕಾಮಗಾರಿಗಳು 

ರಾಜರಾಜೇಶರಿ ಪ್ರಗತಿಯಲ್ಲಿದ್ದು, ಈವರೆವಿಗೂ 

3 3.90 3.90 $60 | ತಗರಲಯ್ತಿದ್ವಾ, ಈವಳೆಣ 

ನಗರ ಯಾವುದೇ ಖರ್ಚು 
ಮಾಡಿರುವುದಿಲ್ಲ. 

ದಾಸರಹಳ್ಳಿ 92.435 92343 114.07 | T1407 
ಕಾಮೆಗಾರಿಗಘ 
ಪ್ರಗತಿಯಲ್ಲಿದ್ದು, ಈವರೆವಿಗೂ 

ಬೊಮನಹಳ್ಳಿ 470.00. 445.27 480.00 ಠಾ ಈ 

೬ ಯಾವುದೇ ಖರ್ಚು 

ಮಾಡಿರುವುದಿಲ್ಲ. 

ರಸ್ತ ಮೂಲಭೂತ - 

2200.00 1242.00 1413.00 | 1243.87 
ಸೌಕರ್ಯ 
5753.33 4370.92 4897.67 1587.77 
ಸಂಖ್ಯೆ: ನಅಇ 192 ಎಂಎನ್‌ವೈ 2020 
ಸ್‌ ಆಯದ. 


(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿ 


